`ಕರ್ನಾಟಕ ವಿಧಾನ ಪರಿಷತು 


844 . 


pe 


ಶ್ರೀ. ಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


| 20.09.2021 


ನತಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಉನ್ನತ ಶಿಕ್ಷಣ, ಐಟಿಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಮತ್ತು ಜೀವನೋಪಾಯ ಇಲಾಖೆ ಸಚಿವರು 


ಪಶ್ನೆ 


ಉತ್ತರ 


ಗಮನಕ್ಕೆ ಬಂದಿದೆಯೇ; 
"| ಯಾವ ಕಾಲೇಜುಗಳ ಮಾನ್ಯತೆ 


ವಿಟಿಯು 203-22ನ ಸಾಲಿನಲ್ಲಿ 
ಹಲವಾರು ಇಂಜಿನೀಯರಿಂಗ್‌ 
ಕಾಲೇಜುಗಳ ಮಾನ್ಯತೆಯನ್ನು 
ಮೂಲ ಸೌಕರ್ಯಗಳ ಕೊರತೆಯಿದೆ 
ನೀಡಿ 


ಎಂಬ ಕಾರಣ 


ರದ್ದುಪಡಿಸಿರುವುದು ಸರ್ಕಾರದ 


ಯಾವ 


ರದ್ದಾಗಿದೆ; 


ಎಹೌದು- 
ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯವು 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಈ 


ಕೆಳಕಂಡ 6 ಇಂಜಿನೀಯರಿಂಗ್‌ ಕಾಲೇಜುಗಳ ಮಾನ್ಯತೆಯನ್ನು ರದ್ದುಪಡಿಸಿರುತ್ತದೆ. 


1 ಆಲ್ಪಾ ಕಾಲೇಜ್‌ ಆಫ್‌ ಇಂಜಿನೀಯರಿಂಗ್‌, ಬೆಂಗಳೂರು. 

2. ಶೇಕ್‌. ಕಾಲೇಜ್‌ ಆಫ್‌ ಇಂಜಿನೀಯರಿಂಗ್‌, ಬೆಳಗಾವಿ. 

3. ಇಸ್ಲಾಮಿಯಾ ಇನ್ಸ್‌ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿ, ಬೆಂಗಳೂರು. 
4. ಏಕಲವ್ಯ ಇನ್ಸ್‌ಚಿಟ್ಟೂಟ್‌ ಆಫ್‌ ಟೆಕ್ಸಾಲಜಿ, ಚಾಮರಾಜನಗರ. 


{tn 


. ಶ್ರೀ ವಿನಾಯಕ ಇನ್ಸ್‌ಟಿಟ್ಯೂಟ್‌ ಆಫ್‌ ಟಿಕ್ಕಾಲಜಿ, ಕೆ.ಜಿ.ಎಫ್‌. 
- ಬಿಟಿಎಲ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಟೆಕ್ನಾಲಜಿ ಅಂಡ್‌ ಮ್ಯಾನೇಜ್‌ಮೆಂಟ್‌, ಬೆಂಗಳೂರು. 


[on 


ಆ): 


( 


2021-22ರ ಸಾಲಿನಲ್ಲಿ ಮೂಲ 
ಸೌಕರ್ಯಗಳ - ಕೊರತೆ ಎಂಬ 
ಕಾರಣ. ನೀಡಿ ಇಂಜಿನೀಯರಿಂಗ್‌ 
ಕಾಲೇಜುಗಳ ಮಾನ್ಯತೆಯನ್ನು ರದ್ದು 
ಮಾಡಲಾದ ಸಂಸ್ಥೆಗಳಿಗೆ ಮಾನ್ಯತೆ 
ನೀಡಲು ಶಿಫಾರಸ್ಸು ಮಾಡಿದವರು 
ಯಾರು; ಶಿಫಾರಸ್ಸು ಮಾಡುವ 
ಸಮಯದಲ್ಲಿ ನ್ಯೂನತೆಗಳನ್ನು 
ಗಮನಿಸದಿರಲು ಕಾರಣವೇನು; 


ವಿಶ್ಲೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸಂಯೋಜನೆಗೊಂಡ ಎಲ್ಲಾ ತಾಂತ್ರಿಕ 
ಮಹಾವಿದ್ಯಾಲಯಗಳ ಮಾನ್ಯತೆಯನ್ನು ಮುಂದುವರೆಸಲು ಪ್ರತಿ ಶೈಕ್ಷಣಿಕ ವರ್ಷದ 
ಪ್ರಾರಂಭದಲ್ಲಿಯೇ ರಚಿಸುವ ಬೇರೆ ಬೇರೆ ಸ್ಥಳೀಯ ಪರಿಶೀಲನಾ ಸಮಿತಿಯ ತಂಡಗಳು 
ಇಂಜಿನೀಯರಿಂಗ್‌ ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಜಿಸಿ, ನೀಡಿದಂತಹ ವರದಿ 
ಆಭಾರದ ಮೇಲೆ ಸಂಯೋಜನೆಯನ್ನು ಮುಂದುವರೆಸುವ ಅಥವಾ ರದ್ದುಗೊಳಿಸುವ ಬಗ್ಗೆ 
ಕಮ ಕೈಗೊಳ್ಳಲಾಗುತ್ತದೆ. ಅದರಂತೆ ಸ್ಥಳೀಯ ಪರಿಶೀಲನಾ ಸಮಿತಿಯು ನೀಡಿರುವ 
ವರದಿಯನ್ನಾಧರಿಸಿ 2021-22ನೇ ಶೈಕ್ಷಣಿಕ ಸಾಲಿನಿಂದ ಈ ಕೆಳಕಂಡ ಇಂಜಿನೀಯರಿಂಗ್‌ 
ಕಾಲೇಜುಗಳ ಮಾನ್ವತೆಯನ್ನು ರದ್ದುಗೊಳಿಸಲಾಗಿರುತ್ತದೆ. 


ಕಮ' | ಇಂಜಿನೀಯರಿಂಗ್‌ ಕಾಲೇಜಿನ | ಪ್ರಾರಂಭವಾದ ಕಾರಣಗಳು 

ಸಂಖೆ 4 ಹೆಸರು ವರ್ಷ 
ಆಲ್ಪಾ ಕಾಲೇಜ್‌ ಸದರಿ: ಕಾಲೇಜಿನವರು 
"ಇಂಜಿನೀಯರಿಂಗ್‌, ವಿವಿಧ -  -ಕಾರಣಗಳಿಂದ 
ಬೆಂಗಳೂರು ಸ್ಪಯಂ ಮುಚಲು 


2.| ಶೇಕ್‌ ಕಾಲೇಜ್‌ ಆಸ 2009 | ವಿಶ್ವೇಶ್ವರಯ್ಯ" ತಾ 


ಗಮನಕ್ಕೆ ಬಂದಿದೆಯೇ; ಸಂಬಂಧಿತ 
ಸಮಿತಿಯಲ್ಲಿರುವ ಸದಸ್ಯರು ಹಾಗೂ 


e ಫ್‌ ೦ತ್ರಿಕ 
ಇಂಜಿನೀಯರಿಂಗ್‌, ಬೆಳಗಾವಿ ವಿಶ್ವವಿದ್ಯಾಲಯಕ್ಕೆ 
| ಅರ್ಜಿಯನ್ನು ಸಲ್ಲಿಸಿದ್ದಾರೆ. 
3. ಇಸ್ಲಾಮಿಯಾ ಇನ್ಸ್‌ಟಿಟ್ಕೂಟ್‌ 1979 ಸದರಿ ಸಂಸ್ಥೆಯವರು Fire 
ಆಫ್‌ ಟೆಕ್ನಾಲಜಿ, ಬೆಂಗಳೂರು Safety Certificate ‘& 
2 Occupation 
Certificate ಗಳನ್ನು 
ಸಂಬಂಧಪಟ್ಟ 
ಇಲಾಖೆಗಳಿಂದ ತೆಗೆದು 
ಕೊಂಡಿರುವುದನ್ನು ಸ್ಥಳೀಯ 
ಪರಿಶೀಲನಾ ಸಮಿತಿಗೆ 
ಸಲ್ಲಿಸಿರುವುದಿಲ್ಲ ಹಾಗೂ 
ಭೂ ವಿವಾದಕ್ಕೆ ಸಂಬಂಧ 
ಪಟ್ಟಂತಹ ದಾಖಲೆಗಳನ್ನು 
IN ಒದಗಿಸಿರುವುದಿಲ್ಲ 
4.| ಏಕಲವ್ಯ ಇನ್ಸ್‌ಟಿಟ್ಯೂಟ್‌ ಆಫ್‌ | ' 2009 [ಸದರಿ ' ಸಂಸ್ಥೆಯವರು 
ಟಿಕ್ತಾಲಜಿ, ಚಾಮರಾಜನಗರ 2021-22 ನೇ ಶೈಕ್ಷಣಿಕ 
5.|ಶ್ರೀ ವಿನಾಯಕ ಇನ್ಸ್‌ಟಿಟ್ಯೂಟ್‌ | '2015 ' | ಸಾಲಿನಲ್ಲಿ ಸಂಯೋಜನೆ 
ಆಫ್‌ ಟೆಕ್ರಾಲಜಿ, ಕೆ.ಜಿ.ಎಫ್‌ ಯನ್ನು ಮುಂದುವರೆಸಲು 
-6.| ಬಿಟಿಎಲ್‌ ಇನ್ಸ್‌ಟಿಟ್ಕೂಟ್‌ ಆಫ್‌ 1997 ವಿಶ್ಲೇಶ್ವರಯ್ಯ ತಾಂತ್ರಿಕ 
L "ಟೆಕ್ನಾಲಜಿ ' ಅಂಡ್‌ ಮ್ಯಾನೇಜ್‌ ವಿಶ್ವವಿದ್ಯಾಲಯಕ್ಕೆ 
ಮೆಂಟ್‌.`ಬೆಂಗಳೂರು' ಅರ್ಜಿಯನ್ನು 
ಸಲ್ಲಿಸಿರುವುದಿಲ್ಲ. 
ಇ) | ಇಂಜಿನೀಯರಿ೦ಗ್‌ " ಕಾಲೇಜುಗಳ 
ಪ್ರಾರಂಭಕ್ಕೆ ಶಿಫಾರಸ್ಸು ' ಮಾಡುವ 
ಸಮಿತಿ: ಮತ್ತು ಅಧಿಕಾರಿಗಳು _ 3 
ವೈಯಕ್ತಿಕ ಲಾಭವನ್ನು "ಪಡೆದು 
(g ಭ್ರಷ್ಟಾಚಾರವೆಸಗಿ ಕಾಲೇಜುಗಳ ಬಂದಿರುವುದಿಲ್ಲ 
ಮಾನ್ಯತೆಗಾಗಿ ಶಿಫಾರಸ್ಸು 
ಮಾಡುತ್ತಿರುವುದು ಸರ್ಕಾರದ 


y 


ಅಧಿಕಾರಿಗಳ ಮೇಲೆ ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸುವ ಕುರಿತು 
ಸರ್ಕಾರದ ನಿಲುವೇನು; 


ಈ) 


ಸಮರ್ಪಕವಾದ ಮೂಲ 
ಸೌಕರ್ಯದ ''  ಲಭ್ಯತೆಗಳು 


ಇರದಿದ್ದರೂ ಮಾನ್ಯತೆ ನೀಡುವ 


ಮೂಲಕ ರಾಜ್ಯದಲ್ಲಿನ 
ಇಂಜಿನೀಯರಿಂಗ್‌ ವಿದ್ಯಾಭ್ಯಾಸದ 
ಕ್ಲಾಲಿಟಿ ಕಡಿಮೆಯಾಗುತ್ತಿರುವುದು 


ಸರ್ಕಾರದ ಗಮನಕ್ಕೆ ಬಂದಿಡೆಯೇ; 


ಇದನ್ನು ಸುಧಾರಿಸಲು ಸರ್ಕಾರ 
ಯಾವ ಕ್ರಮಗಳನ್ನು ಕೈಗೊಂಡಿದೆ; 


ವಿಶ್ಲೇಶ್ವರಯ್ಯ 'ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಸಂಯೋಜನೆಗೊಂಡ ಎಲ್ಲಾ ತಾಂತ್ರಿಕ 
ಮಹಾವಿದ್ಯಾಲಯಗಳ ಇಂಜಿನೀಯರಿಂಗ್‌ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಕಾಪಾಡಲು 
ಹಾಗೂ ಮಾನ್ಯತೆಯನ್ನು ಮುಂದುವರೆಸಲು ಪ್ರತಿ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ 
ಸ್ಥಳೀಯ ಪರಿಶೀಲನಾ ಸಮಿತಿಯನ್ನು ರಚಿಸಿ, ಪರಿಶೀಲನೆ ನಡೆಸಿ ಸಮಿತಿಯು ಕಾಲೇಜುಗಳಗೆ 
ನ್ಯೂನತೆಗಳನ್ನು "ಸರಿಪಡಿಸಲು ಸೂಚಿಸಿ, ತೃಪ್ತಿಕರವಾದ ವರದಿಗಳನ್ನು ಬಂದ ತರುವಾಯ 
ಸ್ಥಳೀಯ" ಪರಿಶೀಲನಾ ಸಮಿತಿಯು" ನೀಡಿದಂತಹ ವರದಿ ಆಧಾರದ ಮೇಲೆ 
ಸಂಯೋಜನೆಯನ್ನು ಮುಂದುವರೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ' 2020-21 ಹಾಗೂ 
2021-22ನೇ ಶೈಕ್ಷಣಿಕ ಸಾಲುಗಳಲ್ಲಿ ಕೋವಿಡ್‌-19ರ ಕಾರಣದಿಂದ ಆನ್‌ಲೈನ್‌ ಮುಖಾಂತರ 
ಪರಿಶೀಲಿಸಲಾಗಿದೆ. _ RRL 


ಉ) 


2021-22ರ ಶೈಕ್ಷಣಿಕ ಸಾಲಿನಲ್ಲಿ 


'| ಎಷ್ಟು ಹೊಸ ಇಂಜಿನೀಯರಿಂಗ್‌ 


ಕಾಲೇಜುಗಳನ್ನು ಪ್ರಾರಂಭಿಸಲು 


ಅನುಮತಿ ನೀಡಲಾಗಿದೆ? 
(ಹೆಸರಿನೊಂದಿಗೆ "ವಿವರ 
| ನೀಡುವುದು) ' 


P ಒಂದು 
ಸರ್ಕಾರಿ ಇಂಜಿನೀಯರಿಂಗ್‌ ಕಾಲೇಜು, ಚಳ್ಳಕೆರೆ, ಚಿತ್ರದುರ್ಗ ಬಿಲ್ಲೆ. 


ಇಡಿ [99 ಟಿಇಸಿ 2021 


(ಡಾ॥ ಅಫ್ಲಥ್‌' ನಾರಾಯಣ ಸಿ.ಎನ್‌.) 
| ಉನ್ನತ ಶಿಕ್ಷಣ, ಐಟಿ೩ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ಫಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ 
| ಸಚಿವರು 


